ಕರ್ನಾಟಕ ಪರಿಷತ್ತು 


| ೨೨೨ 


ಶ್ರೇ ಎಸ್‌-ಎಲ್‌.ಘೋಜೇಗೌಡ 
(ಶಿಕ್ಷಕರ ಕ್ಷೇತ್ರ 


೨೦1೨-೨೦ನೇ `ಸಾಅನಲ್ತ 
ತಾಲ್ಲೂಕುಗಳನ್ನು ರಚಿಸಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಕಚೇರಿಗಳನ್ನು 
ತೆರೆಯಲಾಗಿದೆಯೇ; (ವಿವರ ನೀಡುವುದು) 
ಲು Ro 

ಹಾಗೂ ಯಾವ 


ಛ್ಲಿ 
ಕೈಗೊಳ್ಳಲಾಗಿದೆ 
ಕಾಲಮಿತಿಯೊಳಗೆ 
ಪೂರ್ಣಗೊಳಸಲಾಗುವುದು; 


ಗುರುತಿಸಲಾಗಿದೆಯೇ? 


ಉತ್ತರ 


ಹೌದು 


ಸರ್ಕಾರದ ಅದೇಶ ಸಂಖ್ಯೆ: ಕಂಇ ೭5 ಭೂದಾಪು 2೭೦1೨, 
ದಿನಾಂಕ:೭8-೦2-2೦1೨ರಲ್ಲ ತಾತ್ತ್ವಿಕವಾಗಿ ಆಡಳತಾತ್ಕಕ 
ಅನುಮೋದನೆ ನೀಡಲಾಗಿದೆ. 

ಸದರಿ ಆದೇಶದಲ್ಲ ಕಂದಾಯ ಇಲಾಖೆ ವತಿಯಂದ 
ಹೊಸ ತಾಲ್ಲೂಕು ಕಚೇರಿಯನ್ನು ತೆರೆಯಲು ಮತ್ತು ಇತರೆ 
ಇಲಾಖೆಗಳು ತಾಲ್ಲೂಕು ಮಟ್ಟದ ಕಜೇರಿಗಳನ್ನು ಆರ್ಥಿಕ 
ಇಲಾಖೆಯ ಸಹಮತಿಯೊಂದಿಗೆ ಹಂತ ಹಂತವಾಗಿ 
ತೆರೆಯಲು ಸಹ ಅನುಮತಿ ನೀಡಲಾಗಿದೆ. ಈ ನೂತನ 
ತಾಲ್ಲೂಕುಗಳಗೆ ಸಂಬಂಧಿಸಿದಂತೆ ಇನ್ನೂ ಅಂತಿಮ 
ಅಧಿಸೂಚನೆ ಹೊರಡಿಸಿರುವುದಿಲ್ಲ. ಅಂತಿಮ ಅಧಿಸೂಚನೆ 
ಹೊರಡಿಸಿದ ನಂತರ ಸಂಬಂಧಪಟ್ಟ ಇಲಾಖೆಗಳ ವತಿಯಿಂದ 
ತಾಲ್ಲೂಕು ಮಟ್ಟದ ಕಚೇರಿಗಳನ್ನು 


ಪ್ರಾರಂಭಸಖೇಕಾಗಿರುತ್ತದೆ. ' 
ಈ) ತಾಲ್ಲೂಕಿಗೆ ಒಳಪಡುವ ಹೋಖಬಳ ನೊತನ್‌2 ತಾಲ್ಲೂಕುಗಳ ವ್ಯಾಕ್ತಿಗ' ಯಾವ್‌ ಯಾವೆ | 
ಕೇಂದ್ರಗಳು ಹಾಗೂ ಗ್ರಾಮಗಳನ್ನು | ಗ್ರಾಮಗಳನ್ನು ಸೇರಿಸಬೇಕು ಎಂಬ ಕುರಿತು ಹಿಂದಿನ 


ತಾಲ್ಲೂಕು ಪುನರ್‌ ರಚನೆ ಸಮಿತಿಯ ಶಿಫಾರಸು ಹಾಗೂ 
ಇತ್ತೀಜಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲ ಜಲ್ಲಾ ಉಸ್ತುವಾರಿ 
ಸಚಿವರು ಹಾಗೂ ಸಂಬಂಧಪಟ್ಟ ಶಾಸಕರು ಮತ್ತು ಸ್ಥಳೀಯ 
ಜನಪ್ರತಿನಿಧಿಗಳೊಂದಿಗೆ ಸಮಾಲೋಚನೆ ಸಭೆ ನಡೆಸಿ ವರದಿ 
ಸಲ್ಲಸುವಂತೆ ಆಯಾ ಜಲ್ಲೆಯ ಜಲ್ಲಾಧಿಕಾರಿಯವರನ್ನು 
ಕೋರಲಾಗಿದೆ. 


ew 


ವಿಜಯಪುರ ಜಲ್ಲೆಯೆ'`' ಅಲಮೇಲ, 'ದಕ್ಷಿಣ ಕನ್ನಡ 
ಜಲ್ಲೆಯ ಉಲ್ಲಾಳ ಮತ್ತು ಮುಲ್ಪ. ಮೈಸೂರು ಜಲ್ಲೆಯ 
ಸಾಅಗ್ರಾಮ, ಕೊಡಗು ಜಲ್ಲೆಯ ಪೊನ್ನಂಪೇಟೆ. ರಾಮನಗರ 
ಜಲ್ಲೆಯ ಹಾರೋಹಳ್ಳ ಮತ್ತು ಚಿಕ್ಕಮಗಳೂರು ಜಲ್ಲೆಯ 
ಕಳಸಾ ತಾಲ್ಲೂಕುಗಳಗೆ ಪ್ರಾಥಮಿಕ ಅಧಿಸೂಚನೆ 
ಹೊರಡಿಸಲು ಆಯಾ ಜಲ್ಲಾಧಿಕಾರಿಗಳಂದ ಪ್ರಸ್ತಾವನೆ 
ಸ್ಟೀಕೃತವಾಗಿರುತ್ತದೆ. ಅದರಂತೆ ಅಲಮೇಲ ಮತ್ತು ಉಲ್ಲಾಳ 
ತಾಲ್ಲೂಕುಗಳ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದೆ. 
ಮುಲ್ಲ, ಸಾಅಗ್ರಾಮ. ಪೊನ್ನಂಪೇಟೆ, ಹಾರೋಹಳ್ಳ ಹಾಗೂ 
ಕಕಸಾ ತಾಲ್ಲೂಕುಗಳ ಪ್ರಾಥಮಿಕ ಅಧಿಸೂಚನೆ 
ಹೊರಡಿಸುವ ಪ್ರಸ್ತಾವನೆ ಸರ್ಕಾರದ ಪರಿಶೀಲನೆಯಲ್ಲದೆ. 
| ಇನ್ನುಅದ ತಾಲ್ಲೂಕುಗಳ ಕುರಿತು ಆಯಾ 
ಜಲ್ಲಾಧಿಕಾರಿಗಳಂದ ಪ್ರಸ್ತಾವನೆ ಸ್ಟೀಕೃತವಾದ ನಂತರ 
ಪ್ರತ್ಯೇಕ ಅಧಿಸೂಚನೆ ಹೊರಡಿಸಲು ನಿಯಮಾನುಸಾರ 


ಕ್ರಮ ಕೈಗೊಳ್ಳಲಾಗುವುದು. 


ಸಂಖ್ಯೆ: ಆರ್‌ಡಿ 2೦ ಎಸ್‌ಎಸ್‌ಸಿ 2೦2೭೦ 


p> 


ಕಂದಾಯ ಸಜಿವರು 


